ಡಾ| ದೇವರಕೊಂಡಾರೆಡ್ಡಿ* 


ಆನೇಕಲ್‌ ಪಾಳೆಯಗಾರರ ಕೈಫಿಯತ್ತು 


ಇತ್ತೀಚೆಗೆ ಆನೇಕಲ್‌ ಪಾಳೆಯಗಾರರ ಮನೆತನಕ್ಕೆ 
ಸೇರಿದ ಶ್ರೀ ಪಿ. ಎಸ್‌. ಶಿವಕುವಕಾರ್‌ ಅವರು ತಮ್ಮ 
ಬಳಿಯಿದ್ದ ಅವರ ವಂಶಿಕರ ಕೈಫಿಯತ್ತಿನ ರೆ;ುರಾಕ್ಸ್‌ 
ಪ್ರತಿಯನ್ನು ಹಾಗೂ ಅನೇಕ ಕಾಗದ ಪತ್ರಗಳನ್ನೂ 
ನೀಡಿದರು. ಅವುಗಳ ಪರಿಶೀಲನೆಯಿಂದ ಆನೇಕಲ್‌ 
ಪಾಳೆಯಗಾರರ ಬಗ್ಗೆ ಕೆಲವು ಹೊಸ ವಿವರಗಳು ಬಿಳಕಿಗೆ 
ಬಂದಿರುತ್ತವೆ. ಈ ಕೆ ೈಫಿಯತ್ವನ್ನು ಉದ್ದವಾದ ಕಾಗದ 


ದಲ್ಲಿ ಬರೆದು ಸುರಳಿಯಂತೆ ಇಟ್ಟಿರುತ್ತಾರೆ. ಈ 
ಕೈಫಿಯತ್ತಿನಲ್ಲಿ ಬರುವ ಅನೇಕ ಉಲ್ಲೇಖಿತ ವರ್ಷಗಳು 


ಕಲ್ಪಿತವಾಗಿದ್ದು, ಶಕೆ ೧೬೭೯ (ಕ್ರಿ.ಶ. ೧೭೫೭) ರಿಂದ 
ಸರಿಯಾದ ಕಾಲವಕಾನವನ್ನು ತೋರಿಸುತ್ತದೆ. ಅನಂತರ 
ಘಟನಾವಳಿಗಳನ್ನು ನಿಖರ ಕಾಲದಿಂದ ಸೂಚಿಸುವು 
ದಾಗಿದೆ. 


ಈ ವಂಶದವರು ತಮ್ಮನ್ನು `ವರುನಗಿನ' 
ನವರೆಂದು ಕರೆದುಕೊಂಡಿರುತ್ತಾರೆ. ಇದು 
ಎಂದಿರಬೇಕು. ಮೊರಸು ವಕ್ಕಲಿಗರಲ್ಲಿ "ಮಜಸುಗು' 
ಎಂಬ ಗುಂಪಿದೆ. ಹೀಗಾಗಿ ಇವರು ಮೂಲತಃ ಮೊರಸು 
ಒಕ್ಕಲಿಗರ ಒಂದು ಪ್ರಬೇಧವಾದ ಮುಸುಕು ಒಕ್ಕಲಿಗರು 
ಎಂಬುದು ಸ್ಪಷ್ಟ 


ವಿ 
ವಕ್ಕಲಿ 


*ಎ ಖಹತ 
we 1 


ಈ ವಂಶದ ಮೂಲ ಪುರುಷ ದೇವಪ್ಪಗೌಡ. 
ಈತ ಕಂಚಿಕಡೆಯ ಅಲಕೊರು ವಡೇರಹಳ್ಳಿಯಿಂದ 
ಸುಗಟೂರು ಕಡೆಗೆ ಬರುತ್ತಾನೆ. ಈತನ ಹ ತಮ್ಮೇ 
ಗೌಡ, ಮಗಳು ಬಯ್ಯಮ್ಮ. ಈ ಮ್ವಷಗೌಡನೇ 


ಹೊಸಕೋಟೆಯಲ್ಲಿ ಅಯಿಮುಕ್ತೇಶ್ವರ ದೇವಾಲಯ 
ವನ್ನು ಕಟ್ಟಿಸಿದ್ದು. ಹೊಸಕೋಟೆಯಲ್ಲಿ "ತಮ್ಮಾಂಬುಧಿ' 
ಎಂಬ ಕೆರೆಯನ್ನು ಈತನೇ ಕಟ್ಟಿಸಿದಂತೆ ಈ ಕೈಫಿಯತ್ತು 
ಸೂಚಿಸುತ್ತದೆ. ಈ ತಮ್ಮೇಗೌಡನಿಗೆ ಮೂವರು ಗಂಡು 
ಮಕ್ಕಳಿದ್ದು, ಅವರಲ್ಲಿ ಮೊದಲ ಮಗ ಐಯಮಗವುಡ 
ಹೊಸಕೋಟೆಯನ್ನೂ, ಇಮ್ಮಡಿನಂಜುಂಡ 
ತಮ್ಮೇಗೌಡನು ಕೋಲಾರವನ್ನೂ, ಶಿವನೇಗೌಡನು 
ಶಿಡ್ಲಘಟ್ಟವನ್ನು ಹಂಚಿಕೊಂಡು ತಮ್ಮ ಪ್ರದೇಶಗಳನ್ನು 
ಆಳಿದರು. ಹೊಸಕೋಟೆಯನ್ನು ಆಳಿದ ಮುಮ್ಮಡಿ 
ಅಯ್ಯಮಗೌಡನ ಮೊಮ್ಮಗ ಮುಮ್ಮಡಿ ವೀರನಂಜುಂಡ 
ತಮ್ಮೇಗೌಡನ ಮಗ ಚಿಕ್ಕರಾಯ ತಮ್ಮೇಗೌಡ. ಈತನೇ 
ಅನೇಕಲ್‌ನ ಸ್ಥಾಪಕ. ಇವನು ಆನೇಕಲ್‌ನಲ್ಲಿ ಅಮೃತ 
ಮಲ್ಲಿಕಾರ್ಜುನ ದೇವಾಲಯ, ತಮ್ಮಸಂದ್ರ ಅಗ್ರಹಾರ, 
ಯ! ಕಟ್ಟಿಸಿದ್ದಾನೆ. ಹಾಗೆಯೇ ಆನೇಕಲ್‌, 

ತ್ರ ನ ಕೋಟೆಗಳನ್ನು ವಿಸ್ತಾರವಾಗಿ ಕಟ್ಟಿಸಿ 
ಹೇಳಿದೆ. ಇವನ ಮಗ ಮುಂಮಡಿ ಕರಡಂ 
ಸ ಇವನ ಮಗ ವೀರನಂಜುಂಡ ತಮ್ಮೇಗೌಡ. 
| ಕ್ರಿ.ಶ. ೧೭೫೭ರಲ್ಲಿ ಹೈದರಾಲಿ ಸೆರೆಹಿಡಿದು 
೩೪ ವರ್ಷ ಬೆಂಗಳೂರಿನಲ್ಲಿ ಸೆರೆಹಾಕುತ್ತಾನೆ. ಬಹುಶಃ 
ಆತ ಅಲ್ಲಿಯೇ ಗತಿಸಿದ್ದಿರಬೇಕು. ಇವನ ಮಗ ಮುಮ್ಮಡಿ 
ಐಯುವುಗೌಡ. ಈತನೂ ಸು. ಕ್ರಿ.ಶ. ೧೭೯೩ರ ವೇಳೆಗೆ 
ತೀರಿಹೋಗಿರಬೇಕು. ಹೀಗಾಗಿ ಈತನ ಹಿರಿಯ ಪತ್ನಿ 
ಗವುರಮ್ಮನಿಗೆ ಪಟ್ಟವಾಗುತ್ತದೆ. ಆದರೆ ಆನೇಕಲ್ಲು 
ಇವರ ಕಾಲಕ್ಕೂ ಇವರ ವಶವಾಗುವುದಿಲ್ಲ. ಬ್ರಿಟೀಷರ 


(6 
( 
( 
೧ 
ಗ್‌ 


* ನಂ. ೭೨, ೧ನೇ ಅಡ್ಡರಸ್ತೆ, ಲಕ್ಕ ಸಂದ್ರೆ, ಬೆಂಗಳೂರು-೫೬೦೦೩೦ 


೨೬೩೬ 


ಇತಿಹಾಸ ದರ್ಶನ 


ಮೊರೆಹೊಕ್ಕು ಕೃಷ್ಣಗಿರಿಯಲ್ಲಿ ವಾಸವಾಗಿರುತ್ತಾರೆ. ಈ 
ಪೆಂಶಸ್ಕರಲ್ಲಿ ದೊರೆತ ಇನ್ನೊಂದು ಪತ್ರದಲ್ಲಿ 
ಪಾಲ್ಕೋಡಂ, ಮಾರಂಡಹಳ್ಳಿ ಸ್ಥಳಗಳು ಇವರ ವಶದಲ್ಲಿ 
ದ್ವಂತೆಯೂ, ಗೌರವ್ಮೂನನ್ನು "ದೊರೆಸಾನಿ'ಯೆಂದು 
ಸಂಬೋದಿಸಿರುವುದನ್ನು ಕಾಣಬಹುದಾಗಿದೆ. 


ರಾಣಿ ಗೌರಮ್ಮನವರಿಗೆ ಕರ್ನಲ್‌ “ಅಲಕ ಸೌಂದರ 
ರೀಟು' (Alexander Reade) ಸಾಹೇಬನು ಇವರ 
ಕೈಫಿಯತ್ತೂ ವಿಚಾರಿಸಿ ಕೈಷ್ಣಗಿರಿಯಲ್ಲಿ 
ವಂತೆಯೂ ಸ್ವಲ್ಪ 
ಸಂಸ್ಥಾನವನ್ನು ದೆಯವಕಾಡುವನು ಎಂದು ಆಶ್ವಾಸನೆ 
ನೀಡುತ್ತಾನೆ. ಆಗ ಈ ಸೀಮೆಯ ಹಕ್ಕುದಾರಳಾಗಿದ್ದ 
ಗೌರಮ್ಮ ಕುಂಪಣಿ (East India Company)ವ 
ರಿಗೆ ದವಲತ್ತಾಗಬೇಕೆಂದು ಸದಾ ದೇವರನ್ನು ಪ್ರಾರ್ಥನೆ 
ವರಾಡುತ್ತಿದ್ದಳೆಂದು ಇದರಲ್ಲಿ ಹೇಳಿದೆ. 


ಕ್ರಿ.ಶ. ೧೭೯೮ರಲ್ಲಿ (ಶಕ ೧೭೨೦) ಕುಂಪಣಿ 
ದಂಡು ಶ್ರೀರಂಗಪಟ್ಟಿಣದ ಕಡೆ ಬಂದಾಗ ಅಲೆಕ್ಸಾಂಡರ್‌ 
ರೀಡ್‌ ಇವರನ್ನು ಕರೆಸಿ "ನಿಮ್ಮ ಸ್ಥಳವಂತರ ಕರಶಿ 
ದಂಡಿಗೆ ಸಹಾಯ, ಆಹಾರ ಸಾಮಗ್ರಿಗಳ ಸಹಾಯ 
ವಠಾಡಬೇಕೆ'ಬ ಬೇಡಿಕೆಯನ್ನು ಸಲ್ಲಿಸುತ್ತಾನೆ. ಆಗ 
ಇವರು ವರ್ತಕರನ್ನು ಕರೆಸಿ ವವಸ ಧುನ್ಯಗಳನ್ನು 
ಸಂಗ್ರಹಿಸಿ ಸೈನ್ಯದ ಬರವಿಗೆ ವರೂರು ಪಾಳಿಯಲ್ಲಿ ಕಾದು 
ಕೊಂಡಿದ್ದರು. ಆಗ "ಜನಮಹಾರಿಸು ಬಹದರು'ರವರ 
(ಜಾನ್‌ ಹ್ಯಾರೀಸ್‌) ದಂಡು ಬರೋ ಮಾರ್ಗದಲ್ಲಿ 
ಅವರನ್ನು ಹೊಸೂರು ತಾಲೂಕು ಕೆಲಮಂಗಲದಲ್ಲಿ 
ಭೇಟಿ ಮಾಡಿ ಸನ್ನದನ್ನು ಹೇಳಿಕೊಂಡಾಗ ಆನೇಕಲ್ಲು 
ಮೇಲೆ ಲಡಾಯಿ ಮಾಡಿ ಸುಲ್ತಾನನ ಟಾಣ್ಯ ಶೆಗೆಸಿ 
ಕುಂಪಣಿ ಸರ್ಕಾರದ ಪರವಾಗಿ ಇವರು (ಕುಂಪಣಿ ಕೆಲಸ 


ಮುಖ್ಯವಾಗಿ) ಆಡಳಿತ ನಡೆಸುತ್ತಿದ್ದರು. ಕ್ರಿ.ಶ. ೧೭೯೯ರ :: 


(ಶಕ ೧೭೨೧ ಶಿದ್ಧಾರ್ಥಿ ನಾಮ ಸಂವತ್ಸರ) ಶ್ರಾವಣ 
ಮಾಸದಲ್ಲಿ ಸಂಸ್ಥಾನ ಮೈಸೂರಿಗೆ ಸೇರಿತೆಂದೂ ಅವರ 
ಪರವಾಗಿ ಅಮಲರು ಈ ಸಂಸ್ಥಾನವನ್ನು ಜಪ್ತಿ ಮಾಡು 
ತ್ತಾರೆ (ಕಿತ್ತುಕೊಳ್ಳುತ್ತಾರೆ). ಆದರೆ ಇದರ ನೆರೆಯ 
ಸಂಸ್ಥಾನಗಳಾದ ಅಂಕುಸಗಿರಿ, ಸೂಳಗಿರಿ, ಬಾಗಲೂರು 
ಗಳು ಕುಂಪಣಿಗೆ ಸೇರಿದ್ದರೂ ಜಪ್ತಿ ಮಾಡಿರಲಿಲ್ಲ. 
ಹೀಗಾಗಿ ತಮಗೆ ಸಂಸ್ಥಾ ನ ಕೊಡಿಸಬೇಕೆಂದು "ಲಾಟು 


ಇತಿಹಾಸ ದರ್ಶನ 


ಆ 
ದನದ ನಂತರ ದೇವರು ನಿಮ್ಮ 


ಶ್ರಿರಂಗಪಟ್ಟಣದ ಕಡೆಗೆ ಬ್ರಿಟಿಷ್‌ ಸೈನ 


ಬಹುದರು', ಕ್ಲೋಸ್‌ ಬಹದರು ಮತ್ತು ಪೂರ್ನಯ್ಯ 
ನವರಿಗೆ ಕೈಫಿಯತ್ತು ಕೊಟ್ಟಾಗ, ಕಚೇರಿಯಲ್ಲಿ ಪಂಚ 
ರಾಗಿಯಿರಿ ಎಂದು ಆದೇಶಿಸುತ್ತಾರೆ. ಕೆಲವು ದಿವಸದ 
ಮೇಲೆ ಸಾವಿರ ವರಹ ಕೊಡುತ್ತೇವೆ ನೆಮ್ಮದಿಯರಾಗಿರಿ 
ಮುಂದೆ ತೇರುಗಡೆ ಮಾಡುತ್ತೇವೆ ಎಂಬ ಆಶ್ವಾಸನೆ 
ನೀಡುತ್ತಾರೆ. ಆದರೆ ಅಧಿಕಾರವಿಲ್ಲದ ಪೆನ್‌ಷನ್‌ ಮಾತ್ರ 


ಇವರಿಗೆ ಲಭಿಸುತ್ತದೆ. 


ಇಲ್ಲಿ ಕುಂಪಣಿ ಸೀಮೆಯಲ್ಲಿದ್ದ ಸಂಸ್ಥಾನಗಳ 
ಆರಸುಗಳಿಗೆ ಕಂದಾಯದ ವಸೂಲಿ ಮುಂತಾದ ಅಧಿಕಾರ 
ಗಳನ್ನು ನೀಡಿದ ಬ್ರಿಟೀಷರು ಮೈಸೂರು ಸಂಸ್ಥಾನದಲ್ಲಿ 
ಅಧಿಕಾರವನ್ನು ನೀಡದೆ ಉಪಾಯದಿಂದ ಅವರಿಗೆ 
ಪೆನ್‌ಷನ್‌ ನೀಡಿ ಅಧಿಕಾರ ಕೊಡುತ್ತೇವೆ ಎಂಬ ಆಶ್ವಾಸನೆ 
ನೀಡಿ ವಂಚಿಸಿದ್ದು ತಿಳಿಯುತ್ತದೆ. ಮುಂದೆ ಮೈಸೂರು 
ಸಂಸ್ಥಾನದಲ್ಲಿದ್ದ ಹಿಂದಿನ ಸಂಸ್ಥಾನಿಕರು ಮತ್ತು ಅವರ 
ಸಂತತಿಯವರು ಪೆನ್‌ಷನ್‌ಗೆ ಹೊಡೆದಾಡಿದರೆ ಹೊರತು 
ಅಧಿಕಾರಕ್ಕೆ ಹೊಡೆದಾಡಲಿಲ್ಲ. ಬ್ರಿಟೀಷರ ಅಧೀನದಲ್ಲಿದ್ದ 
ಸಂಸ್ಥಾನಿಕರು ಪೆನ್‌ಷನ್‌ ಜೊತೆಗೆ ತಮ್ಮ ಕಂದಾಯ 
ವಸೂಲಿ, ಪೋಲೀಸ್‌ ಅಧಿಕಾರಗಳನ್ನು ಹೊಂದಿದ್ದರಿಂದ 
ಇಂದಿಗೂ ಜಮೀನುದಾರರಾಗಿ ಶ್ರೀಮಂತರಾಗಿರುತ್ತಾರೆ. 


ಈ ಕೈಫಿಯತ್ತಿನಿಂ ತಿಳಿಯುವುದೇನೆಂದರೆ 
ಬ್ರಿಟೀಷರು ಟೀಪೂವನ್ನು ಸೋಲಿಸಲು ' ಅವನಿಂದ 
ಪರಾಜಿತರಾಗಿ ರಾಜ್ಯ ಕಳೆದುಕೊಂಡಿದ್ದವರು ತಮ್ಮ ಬಳಿ 
ಬಂದಾಗ ಅವರ ಬಗ್ಗೆ ಅನುಕಂಪ ತೋರಿಸಿ, ಆವರನ್ನು 
ತಮ್ಮ ಕಡೆಗೆ ಒಲಿಸಿಕೊಂಡಿದ್ದು, ಸೋತಿದ್ದ ಅರಸರೂ 
ಸಹ ಟೀಪೂವಿನ ವೈರಿಗಳಾಗಿದ್ದು ಬ್ರಿಟೀಷರು ಟೀಪೂ 
ವನ್ನೂ ಸೋಲಿಸಿ ತಾವು ಕಳೆದುಕೊಂಡಿದ್ದ ರಾಜ್ಯವನ್ನು 
ಮರಳಿ ಕೊಡಿಸುತ್ತಾರೆಂದು ನಂಬಿದ್ದಲ್ಲದೆ ಟೀಪೂವಿನ 
ವಿರುದ್ಧ ಬ್ರಿಟೀಷರು ದಾಳಿ ಮಾಡಲು ಬಂದಾಗ ಅವರಿಗೆ 
ಮತ್ತು ಅವರ ಸೈನ್ಯಕ್ಕೆ ಆಹಾರ ಧಾನ್ಯಗಳ ಹಾಗೂ 
ಸೈನಿಕರ ಪೂರೆ ೈಕೆ ಮಾಡಿದ್ದು, ಇದೇ ಅಲ್ಲದೆ ಟೀಪೂವಿನ 
ರಾಜ್ಯದಲ್ಲಿದ್ದು ಅವನಿಗೆ ಉಪಟಳ ನೀಡಿದ್ದು. ಈ 
ಕಾರಣಗಳಿಂದ ಬ್ರಿಟೀಷ್‌ ಸೈನ್ಯ ಆಹಾರ ಧಾನ್ಯಗಳ 
ಕೊರತೆಯಿಂದ ಬಳಲಲಿಲ್ಲ ಹಾಗೂ ಸ್ಥಳೀಯರ ವಿರೋಧ 
ವನ್ನು ಎದುರಿಸೆಲಿಲ್ಲ. ಹೀಗಾಗಿ ಬೆಂಗಳೂರು ಹಾಗೂ 


ನ್ಯ ಹೆಚ್ಚಿನ 


೨೩೭ 


ಹುರುಪಿನಿಂಯ ಮುನ್ನುಗ್ಗಲು ಸಾಧ್ಯವಾಯಿತು. ಬಹುಶಃ ಮೈಸೂರಿನ ಅಮಲರು ಆನೇಕಲ್‌ಗೆ ಬಂದು ಅವರ 
ಟೀಪೂವಿನ ಪತನಕ್ಕೆ ಇಂತಹ ಸಣ್ಣ ಪಾಳೆಯಗಾರರು ಪಾಳೆಯಪಟ್ಟನ್ನು ವಶಪಡಿಸಿಕೊಳ್ಳುವ ಸಂದರ್ಭದಲ್ಲಿ 
ಹೆಚ್ಚಿನ ಮಟ್ಟಿಗೆ ಕಾರಣರಾಗಿರುತ್ತಾರೆ. ಹಾಗೆಯೇ ಬ್ರಿಟೀಷರಿಗೆ ಹಾಗೂ ಮೈಸೂರರಸರಿಗೆ ಸಲ್ಲಿಸಲು 
ಮೈಸೂರಿನ ದಿವಾನರಾಗಿ ಪೂರ್ಣಯ್ಯನು ಆನ್ನ ವಿಂಶ್ರನ ಬರೆದುದಾಗಿದೆ. ಹೀಗಾಗಿ ಇದರ ಕಾಲ ಸು. ೧೮೦೦ 
ಮಗ ಟೀಪು ಸೋಲಲು ಕಾರಣರಾದ ಪಾಳೆಯಗಾರರ ಆಗಿದೆಯೆಂದು ಹೇಳಬಹುದಾಗಿದೆ. ಬಹುಶಃ ಬಹಳಷ್ಟು 


ರಾಜ್ಯವನ್ನು ಮೈಸೂರಿಗೆ ಸೇರಿಸುವಲ್ಲಿ ಯಶಸ್ವಿಯಾದ ಇಂತಹ ಕೈಫಿಯತ್ತುಗಳು ಈ ಕಾಲದಲ್ಲೆ ಉದಿಸಿವೆ 


ಹಾಗೆಯೇ ಈ ಪಾಳೆಯಗಾರರು ಅಥವಾ ಅವರ ಯೆಂದರೆ ತಪ್ಪಾಗಲಾರದು. 
ವಂಶಸ್ಥರು ಜೀವನಾಂಶಕ್ಕಾಗಿ ಮೈಸೂರು ಅರಸರನ್ನು 


ಈ ಕೈಫಿಯತ್ತಿನಿಂದ ತಿಳಿದುಬರುವ ಆನೇಕಲ್‌ 
ಪಾಳೆಯಗಾರರ ವಂಶಾವಳಿ : (ಈ ವಂಶಾವಳಿಗೂ 
ಈ ಕೈಫಿಯತ್ತು ಟೀಪೂ ಸೋತಮೇಲೆ ಶಾಸನಗಳಿಂದ ಲಭಿಸುವ ವೆಂಶಾವಳಿಗೂ ವ್ಯತ್ಯಾಸವಿದೆ) * 


ಬೇಡಿಕೊಳ್ಳುವ ಸ್ಥಿತಿಗೆ ತರುತ್ತಾನೆ. 


ವಂಶಾವಳಿ 
ದೇವೆಪ್ಪಗೌಡ 
| 
| | 
ತಮ್ಮೇಗೌಡ ಬಯ್ಯೂಮ್ಮ 
| ————— 
| | 
ಮುಮ್ಮಡಿ ಐಯ್ಯಮಗೌಡ ಯಿಮ್ಮಡಿ ವೀರನಂಜುಂಡ ಶಿವನೇಗೌಡ 
(ಹೊಸಕೋಟಿ) ತಮ್ಮೇಗೌಡ (ಕೋಲಾರ) (ಶಿಡ್ಲಘಟ್ಟ) 


ಮುಂದಡಿ ವೀರನಂಜುಂಡ ತಮ್ಮೇಗೌಡ 

ಬ ಇತು ತಮ್ಮೇಗೌಡ (ಆನೇಕಲ್‌ ಸ್ಥಾಪಕ) 
PR ಕರಡು ತಮ್ಮೇಗೌಡ 

ಜಿ ಚಿಕ್ಕರಾಯ ತಮ್ಮೇಗೌಡ 


ವೀರನಂಜುಂಡ ತಮ್ಮೇಗೌಡ (ಮೂವತ್ನಾಲ್ಕು ವರ್ಷಗಳ ಕಾಲ ಸೆರೆ) 
ಪತ್ನಿಯರು : ೧) ಕೆಂಪವ್ಮೂ. ೨) ಪಾರ್ವತವ್ಮೂ 
ಮಮ್ಮಡಿ ಐಯ್ಯಮಗೌಡ 
| ಪತ್ನಿಯರು : ೧) (ರಾಣಿ) ಗವುರಮ್ಮ, ೨) ಚಂನಮ್ಮ, ೩) ಚಿಕ್ಕಮ್ಮ 
ಚಿಕ್ಕರಾಯ ತಮ್ಮೇಗೌಡ (ದತ್ತು) 
ಪತ್ನಿ : ಚೊಕ್ಕಮ್ಮಣ್ಣಿ 

ಚಿಕ್ಕರಾಯ 

ಪತ್ನಿ : `ಅಕ್ಕಾಜಮ್ಮಣ್ಣಿ 


ಹ 


* ಈ ವಂಶೀಯರ ಶಾಸನ, ಸಾಹಿತ್ಯ ಇತ್ಯಾದಿಗಳನ್ನು ಆಧರಿಸಿ ಶ್ರೀ ಪಿ. ವಿ. ಕೃಷ್ಣಮೂರ್ತಿಯವರು "ಸುಗಟೂರು 
ವೀರಶೈವ ಅರಸು ಮನೆತನ' ಎಂಬ ಪುಸ್ತಿಕೆಯನ್ನು ರಚಿಸಿದ್ದು, ಅದು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪ್ರಕಟ 
ವಾಗಿರುತ್ತೆದೆ. 


೨೩೮ ಇತಿಹಾಸ ದರ್ಶನ 


| 
ವೀರಚಿಕ್ಕರಾಯ (ದತ್ತು) 


T 
ಮಲ್ಲಿಗಂಮಣ್ಣಿ 
ಗಂಡ : (ಶೂಲಗಿರಿಯ ಪಾಳೆಯಗಾರ ಚಜೊಕೆ ಗೌಡ) 


| | | 


ವ 


ಅನುಬಂಧ : ಆಸೇಕಲ್ಲು ಕೈಫಿಯತ್ತು 


ಸ ದತ 4 ಪಕಾಡಿಕೊಂಡು 

ಅವರ ಕೈಕೆಳಗೆ ಪ್ರಭುತ್ವ ವರಾಡಿಕೊಂಡು ಯಿದೆನೂ 
ಕೆಲವು ದಿವಸದ ಮೇಲೆ ದೇ(ವುಪ್ಪ ಗವುಡರು ಶ್ಯಾಲಿ 
ವಾಹನ ಷಕವರುಷ ..... ಶಿದ್ದಾರ್ಥಿ ನಾಮ ಸಂವತ್ಸರ 
ದಲ್ಲು....... ಕೈ ಆಲಕುರುವಡೇರಹಳಿ ಗ್ರಾಮದಲ್ಲು ಬ..., 
ಹೋಗಲಾಗಿ ಯಿ ದೇವಪ್ಪ ಗವುಡರ ಗರ್ಭದಲ್ಲೂ ಗಂಡು 
ತ್ತಂಮೆಗವುಡರು ಹೆಂಣುಮೊಗ ಬೈಯಂಮ್ಮೊನು ಅತ್ತಿರು 
ಪುರಕ್ಕೆ ಸವೂಂದರ್ಯವಾಗಿ ಹುಟಿಯಿರಲಾಗಿ ಕಂಚಿ ಮೇಲೆ 
ಯೇಕಲ್ಲಿ ಚತ್ತಿಯವನು ಯಿವರ ಕಡೆ ವೂಳಿಗದವನು 
ಬಂದು ಯೊ ಹೆಣ್ಣು ಮೊಗ ಬೈಯಂಮ್ಮನ ರೂಪು ರೆಕ್ಕೆ 
ಸಪುಂದೆರ್ಯೈವೆಂ ಕಂಡು ಕೆಂಚಿ ಮೊರೆಗೆ ತ್ರಿಳಿ ಪಡಿಸಲಾಗಿ 
ಅಲಕೂರು ವಡೇರಹಳ್ಳಿ ಮೇಲೆ ಸ್ವಾರಿವಾರ್ಗವಾಗಿ 
ಬಂದು ದೇವಪ್ಪ ಗವುಡರ ಕರೆಶಿ ನಿಂಮ್ಮ ಕರ್ನಿಕ್ಕೆ ನಮಗೆ 
ಕೊಡಿಯೆಂಬುದಾಗಿ ಕೇಳಿ ಯೆರಡು ದಿವಸ ಬಿಟ್ಟು 
ಠಂಮೆ ನಿಯೋಗಿಗಳ ಸಂಗಾತ್ತ ಸಕಲ ಸೊಬಸ್ಕರ 
ಮಂಂಗಳ ದ್ರವ್ಯ ವಬಂತಾಗಿ ಕಳುಹಿಸಿ ಕರ್ನಿಕ್ಕೆ ನಿಷ್ಕರಿಷೆ 
ಮಾಡಿಕೊಂಡು ಬನ್ನಿಯೆಂದು ಕಳುಹಿಸಲಾಗಿ ನಿಯೋಗಿ 
ಗಳು ಬಂದು ಹೇಳಿದ ವಠಾತು ಕೇಳಿ ತಂದ ಸೊಬಸ್ಕರ 
ವಂದು ಕಡೆವಿ ಯಿರಶಿ ಯೀ ದೇವಪ್ಪಗವುಡರ ಅಂಣ 
ತಂವಿಂಂದರು ಹತ್ತು ಕುಲಾಚಾರದವರು ಕುಳಿತುಕೊಂಡು 
ಮಾತನಾಡಿ ಯಿ ಕಂಚಿ ದೊರೆ ಯೆಕಲಿ ಜಾತಿಯವನು 
ನಾವೂ ಮುನಗಿನ ವಕ್ಕಲಿನವರು ಯಿವರಿಗೆ ಹೆಂಣು 
ಕೊಟ್ಟರೆ ನಂಮ ಕುಲ ಕೆಟು ಹೋದಿತ್ತು ಯಿವರ ದೇಶ 
ಬಿಟ್ಟು ಮತ್ತೊಂದು ಕಡಿಗೆ ಹೋಗುವಾ ಯೆಂಬುದಾಗಿ 
ಮಾತನಾಡಿ ಬಂದ ನಿಯೋಗಿಗಳ ಸಂಗಾತ್ತ ನಿಮ್ಮ 
ದೊರೆನ ಕರದುಕೊಂಡು ಬಂನಿಯೆಂಬುದಾಗಿ ಹೇಳಿಕಳಾ 


ಇತಿಹಾಸ ದರ್ಶನ 


ನಂಜುಂಡರಾಯ ಪುಟ್ಟ ಶಸ್ವಾಮಿರಾಯ 


| 
ಚೆನ್ನಮ್ಮಣ್ಣಿ, ಪಾರ್ವತಮ್ಮಣ್ಣಿ, ಚೊಕ್ಕಮ್ಮಣ್ಣಿ 


ಎಶಿ ಆರಾತ್ರಿ ಬಂಡಿಗಳು ಕಟ್ಟಿಕೊಂಡು ಪಡುವಲ ದೇಶಕೆ 
ಹೋಗುವಾ ಯಂಂಬುದಾಗಿ ಸಾಗಿ ಬರುತ್ತಾಯಿರಲು 
ಕ್ಷೇರನದಿ ತುಂಬಿ ಆಚೆಗಡೆಯಿ`*ಗಡಿಗೆ ಸರಿದು ಕುಂಭಾರ್ರ 
ನಂದಾ ಗರ್ಬದಲ್ಲು ಯಿ ಹೆಣ್ಣು ಮೊಗ 
ಹುಟ್ಟಿಯೇಳು ಮನೆಯವರು ಹತವಾಗುವ ಕಾಲ ಬಂತೂ 
ಯಂಬುದಾಗಿ ವಿಚ್ಯರನಂ ಕುರಿತು ಚಿಂತೆಯ ಮಾಡುತ್ತಾ 
ಯಿರಲು ಯಿ ಬೈಯಂಮನ್ನು ಬಂದೂ ನೀವು ಯಾಕೆ 
ಚಿಂತೆ ಮಾಡುತ್ತೀರಿ ನಂನ ಪತಿವ್ರತದರ್ಮಾ ನಿಮಗೆ 
ತೋರಿಶಿ ಕೊಟ್ಟೇನು ಯಂಬುದಾಗಿ ಗಂಗಾಭವಾನಿಯಂ 
ಕುರ್ತೂ ಅರ್ರಿಶಿನ ಕುಂಕುಮ ಕಸ್ತೂರ್ಯಾದಿ ಪರಿಮಳ 
ದ್ರವ್ಯದಿಂದಾ ಪೂಜೆಯಂ ಮಾಡಿ ದೂಪ ದೀಪ ನೈವೇದ್ಯ 
ತಾಂಬೂಲವಂನ್ನು ಗಂಗಾಭವಾನಿಗೆ ಸಮರ್ಪಿಶಿ ನಮಸ್ಕಾ 
ರವಂ ಪಕಾಡಿ ನಂ ನಕುಲ ವುದಾರ ಮಾಡಿಯೆಂದು ಕೈ 
ಮುಗಿದು ಕೇಳಿಕೊಂಡುದರಿಂದಾ ಶ್ಯಾಲಿವಾಹನ ಷಕ 
೧೦೧೨ನೇ ಪ್ರಜೋತ್ಪತ್ತಿ ಸಂಮತ್ಸರ ಆಶ್ವೀಜಬ ೧ರಲ್ಲಿ 
ಕ್ಷೀರ ನದಿಯು ಭಾಗವಾಗಿ ದಾರಿ ಕೊಡಲಾಗಿ ಯೇಳು 
ಬಂಡಿಯವರು ಯೊೂಚೆಗೆ ಸಾಗಿ ಬಂದರು ಪುನಹ 
ಪ್ರಾರ್ತನೆ ಮಾಡಿಕೊಳಲಾಗಿ ಯತ್ತಾ ಪ್ರಕಾರ ಪ್ರಭಾವಾ 
ಯಿತ್ತು ಆ ಕಂಚಿ ದೊರೆ ಮಂದಿ ಮಾರ್ಬಲ ಸಹಿತ್ತ 
ಬೆಂನಾಡಿ ಬಂದು ಆಚೆ ಹೊಳೆಗಡೆ ನಿಂತ್ತುಕೊಂಡು 
ನಮಗೆ ಮೋಸ ಮಾಡಿ ಹೋಗುತ್ತಿದ್ದೀರ ಯಂಬದಾಗಿ 
ಕೇಳಿದನು. ನಮಗೆ ದೈವ ಸಹಾಯ ದಿಂದಾ ನವೂ ಸಾಗಿ 
ಬಂದೆವೂ ನಿಂಮಿಂದ ಆಗತಕ್ಕದೇವು ಯಂಬುದಾಗಿ 
ಪಡುವಲ ದೇಶದಲ್ಲಿ ಆರಾಂಬವಾಗಿ ಯಿರುವ ಸ್ತಳದಲ್ಲಿ 
ನಿಂತೂ ಸುತ್ತ ಗಿಡನಂನು ಕಡಿಮ ಬೈಲು ಮಾಡಿ ವಂದು 
ಗ್ರಾಮವನು ಕಟ್ಟಿ ಸುರಗುತ್ತಳಿ ಕಟ್ಟಿದರಿಂದ ಸುಗಟೂರು 
ಯೆಂಬ ನಾಮದೇಹವಿಟು ಆ ಗ್ರಾಮದಲ್ಲು....... ಯಿರಲು 
ಶ್ಯಾಲಿವಾಹನ ಷಕ ೧೦೧೪ನೇ ಶ್ರೀಮುಕ ಸಂವತ್ಸರ 
'ಮಗ ಬ ೧೪ ಯಿ ದೇವಪ್ಪ ಗವೂಡರ ಕೊಮಾರ್ರು 


೨೩೯ 


ರು ಪೂರು ಮುಂದೆ ನಟ ರುಕ್ಷ ಆಲದ 

ಮರದ ಕೆಳಗೆ ಮಲಗಿ ಯಿರಲು ಸರ್ಪ ಬಂದು ತಲೆ 
ಹ್‌ ತಿಕ್ಕಿ ಹಾಕಿಕೊಂಡು ಜಾ 
ಬಿಸಿಲಿಗೆ ವುರೆಯಾಾಗಿ ಹೆಡೆಯೆತ್ತಿಕೊಂಡು ಯಿರಲಾಗಿತ್ತಾ 
ಯೂ ತಂದೆಗಳು ಕಂಡು ಆ ಸರ್ಪಕೆ ತಿ ಪಪಂ ನೈವ್ಯಾ ದ 
ದಿಂದ ಪೂಜೆಯಂ ವಕಾಡಿ ಕ್ರೈ ಮ ಕೇಳಿಕೊಳಲಾಗಿ. 
ಸರ್ಪ(ವಂನ್ನು) ಹರಿದು ಹೋಯಿತ್ತು ತಾಯಿ ತಂದೆ 
ಮಕ್ಕಳು ಸಂತೋಷದಲ್ಲಿಯಿದ್ದು ಕೊಂಡು ಕಾಲಕ್ಷೇಪಕ್ಕೆ 
ವರಾರ್ಗವಾಗಬೇಕೆಂದು ಆ ಸುಗಟೂರು ಗ್ರಾಮದ ಸುತ್ತಾ 
ಗಿಡವನ್ನು ಕಡಿದು ಹೊಲವನ್ನು ಮಾಡಿ ವೂಸುತ್ತ ಯಿರ 
ಲಾಗಿ ವುಳುವ ನೇಗಿಲ ಕೊನೆಗೆ ನಿಕ್ಷೇಪವನ್ನು ಯೇಳು 
ಕೊಪ್ಪರಿಗೆ ಶಿಕ್ಕಲಾಗಿ ಯಿ ದ್ರವ್ಯ ಶಿರ್ಕ ವಕಾಡಬಾರದುಂ 
ಯೆಂದು ದಿಸ್ತಾ sn ಕಾಡುವನ್ನು ಕಡಿಶಿ ಹೊಸಕೋಟೆ 
ಕೋಟೆ ಕೊತ್ತಲ ಶ್ಲಾರುಪಾನು ಹಾಕಿಶಿ ಶೀವೆಂ 


= ಕ 
ಕ ನ ಇದೆ ಐ“ ನಿ 
ಹಸರ ವಾದಿ ಹೂಸಕೋಟಿಯೇೀಬ ನಾಮದೇಹ ವಿಟು 
೨ ಹೆ ತ್ರಶೆ ತೆ ಹ ತ ಅ ಉಳ ನೆನೆ 
ಯೂ ಕೋಟಿವಳಗೆ ಅಬಿಂವಂವಜುಕ್ತೇಶ್ವರ ವೇವಸಬ್ರನ 
2 ಪ 
ಪಾರಾ ಹಾಳ ಹಃ — ಹಾ ~~ ಜಿ 3 
ದನ್ನು ಕಟಿಶಿ ತ್ತಾಣತಾಂಬಂಧಿ ಬಂಂಬದೂಡೂ್ದಳೆರೆ ಕಟ್ಟಿ ಶಿ 
ಎ ತ್‌ ಡಿ ಒ 
Se ಸ ಹ ಹಾವ್‌ ಇಇ ದ ದ್‌ 
ವಖತ್ತೂಕೂರು ಅಗ್ರಹಾರ ಸಹ ನಿರ್ಮಿಶಿ ಬೂ 
pe ಎ ನ್‌ ಗಿಂ ೧ ಧಾ 
ಮೂರಂನ್ನು ಯಕ ಕಾಲದಲ್ಲಿ ಪ್ರದಿಷ್ಟೆಯನ್ನು ಶಾಲಿ 


ವಾಹನ ಶಕೆ ೧೦೧೬ನೆ ಯುವ ಸಂವತ್ಸರ ಮಾಗ ಶುದ್ಧ 
೧೫೮ು ಪುಣ್ಯ ಕಾಲದಲ್ಲಿ ನಿರ್ನಯಿಸಿ ಪ್ರಭುತ್ವ ಮಾಡಿ 
ಕೊಂಡು ಶೀಮೆಗೆ ಕವೂಯಿ ಕೊಟು ಪೈ ಯಿಸ್ತಾರ 
ತಂದ್ಹೂ ಶೀಮೆ ವಿಸ ಗ ಜತ WE ಯಂ 
ಹೊಸಕೋಟೆಗೆ ವ NN 
ನಡಿಶಿ ಸಾ ಕದ್ದ ಗಟ್ಟ ಕೋಣೆಯನ್ನು ಕಟ್ಟ 
ಪ್ರಭುತ್ವ ವಾಡಿ ತಕೊಂಡು ಯಿರಲಾಗಿ ಶ್ಯ್ಕಾಲಿವಾಡನ ಶಕೆ 
೧೦೭೯ನ ಯೂಶ್ವರ ಸಂವತ್ಸರಲು ಪೆನಗೊಂಡೆನಗರ 
ನರಶಿಂಗರಾಯರ ಮೇಲೆ ಚೆದುಪಟು ಚಂಗಲಪಟು 
ಅರಸುಗಳು ಪೊವುಜು ತೆಗೆದುಕೊಂಡು ಯುದ್ಧಕೆ ಸ ಬಂದು 
ಯುದ್ಧದ ಕಾಲದಲ್ಲೂ ರಾಯರ ಪವುಜು ಆಸತ್ತೂ ಆಗಿ 
ರಾಯರ ಕುಟುಂಬವನ್ನೂ ಚೆದ್ದುಪಟ್ಟು ಚಂಗಲಪಟ್ಟು 
ಅರಸುಗಳು ತೆಗೆದುಕೊಂಡು ಹೋಗುವ ಕಾಲದಲ್ಲಿ ಯೂ 
ಹೊಸಕೋಟೆ ತಂಪೆಂಗವುಡರು ರಾಯರ ಶೀವೆಂಯಾಲಿ 

ನಾವೂ ಯಿದ್ದು ರಾಯರ ಕುಟುಂಬವನ್ನು ತೆಗೆದುಕೊಂಡಂ 
ಹೋಗುವಾಗ ನಾವೂ ಸುಂಮನೆ ಯರಟಾರದರ ಯೆಂದಂ 
ತಂಪ್ಮೂ ಸ್ವಸಾವಂರ್ಥ್ಯ ದಿಂದ ಚೆದ್ದುಪಟ್ಟು ಚಂಗಲಪಟ್ಟು 


೨೪೦ 


ಅರಸುಗಳ ಮೇಲೆ ಯುದ್ಧ ಮಾಡಿ ರಾಯರ ಕುಟುಂಬ 
ವನ್ನು ಬಿಡಿಶಿ ರಾಯರಿಗೆ ವಪಿಸಲಾಗಿ ರಾಯರು 
ಕುಟುಂಬದ ಮೊಕವನ್ನು ನೋಡಿ ಅನುವಳಾನಪಟ್ಟರಂ 
ಯಿ ತಂಮೆಗವುಡರು ಆವಾಗ (ಯಿ ತಂಮೆಗವುಡರು) 
ಹೇಳಿದ ಮಾತು ತಂಮ ಕುಟುಂಬವಂ ನಮಗೆ ತಾಯಿ 
ಬಾವನೆಯಾಗಿ ನೋಡಿಕೊಂಡು ಯಿದ್ಧದ್ದು ವುಂಟೂ. 
ಆ ತಾಯಿಸ್ತಂನ್ಯಾದಲ್ಲಿ ಯಿರಂ ಹಾಲಂನ್ನು ನಂನ ಮೊಕದ 

ಮೇಲೆ ಬೀಳುತ್ತೆಂಬಂದಾಗಿ ರಾಯರ ಕುಡೆ ಹೇಳಲಾಗಿ 
ಪರದೆಯಂನು ಕಟ್ಟಿಶಿ ಪರದೆ ಆಚೆ ರಾಯರ ಕುಟುಂಬ 
ಫರದೆಯೊಜೆ ತಂಮೆಗವುಡರು ನಿಂದಿರಲಾಗಿ ಆಚೆ 
ಪ್ರಕಾರಕ್ಕೆ ರಾಯರ ಕುಟುಂಬದ ಸ್ತಂನ್ಯಾದಲ್ಲಿಯಿರುವ 
ಇಲನ್ನು ಯೂ ಶಂವೆಂಗವುಡರ ಮೊಕದ ಮೇಲೆ ಬೀಳ 
ಲಾಗಿ ರಾಯರಂ ಮೆಚ್ಚಿ ಕೊಟ್ಟ ಬಿರುದು ಶ್ಯಾಲಿವಾಹನ 
ಶಕ ೧೦೭೯ನೆ ಬಹುದಾಂನ್ಯ ಸಂವತ್ಸರದಲು ೧ .-.-_ 
೧ ಚಿಕ್ಕರಾಯರೆಂಬ ಕಿತ್ತಪು-೧ ಪಟ್ಟದ 

ಶಿಕಾ ವುಂಗರ-೧ ಮುವಶ್ತೆರಡು ಬಿರುದು- 

ಫ್ರಿ 


ಕಾರಕ್ಕೆ ಶಿರೋಪಾವು ಮುಂತಾಗಿ ಕೊಟು ನೀವು 
ವಬಾತಣ್ಯದಿಂದ ವಕಾಡಿದಂತ ಹೊಸಕೋಟೆ 
 ಶಿಡ್ಲಗಟ್ಟ ವರೂರು ಸ್ಥಳವನ್ನು ಸರ್ವಮಾನ್ಯ 
ho ಊಟ ದಿ 


ವಾಗಿ ಅನುಭವಿಶಿಕೊಂಡು ನ ಮಂನಿಶಿದರಂ 
ಪ್ರಭುತ್ವ ವಕಾಡಿಕೊಂಡು ಯಿರಲಾಗಿ ಯೂ ತಂಮೆಗವುಡ 
ರಿಗೆ ಹಿರಿಯ ಕೊಮಾರು್ರ ಐವರಾಗವುಡರು ಮೂರನೆಯ 

ವರು ಶಿವನೆಗವುಡರು ಯೂ ತಂಮೆಗವುಡರು ಕಾಲವಾದ 


ಮೇಲೆ ವಭರಿಗೆ ವಭರು ಅನುಕೂಲವಿಲದೆ ಶೀವೆಂ ಹಂತಿ 
ಕೊಂಡವಿವರಾ ॥ ೧ ಕೊಡನ ಮುಂಮುಂಡಿ 
ಐಖುಂವುಗವುಡರಿಗೆ. ಹೊಸಕೋಟೆ-೧ ಕಿರಿಯಕಾವರಂ 
ಖಂಂದುಡಿ ವೀರನಂಜಂಂಡ ತಂಮೆಗವುಡರಿಗೆ ಕೋಲಾರ- 


ಚ ನರೂರನೆಯವರು ಶಿವನೆಗತುಡರಿಗೆ ಶಿಡ್ಲಗಟ್ಟ-ಯೂ 
ಪ್ರಭಂತ್ತ ಮಾಡಿಕೊಂಡು ಯಿರಲಾಗಿ ೧ ಹೊಸಕೋಟಿ 
ಪಂ ಜೂ ಐಮಗವುಡರ ಕೊವಕಾರ್ರ್ರ ವೀರ 
ನಂಜಂಂಡ ತಂಮೆಗವುಡರು ೧ ಯಿವರ ಕೊಪಣಾರ್ರು 
ಚಿಕರಾರಉು ತಂಪೆಗವುಡರು ಪ್ರಭಂತ್ರ § ಮಾಡಿಕೊಂಡಿ 
ಯಿರಲಾಗಿ ಅರಾಂಣ್ಯದಲ್ಲು ಆನೆಗಳು ಯಿದೆ ಯಂಬದಾಗಿ 
ರಂಯರ ಢಾ ವೂಳಿಗದವರು ಬಂದು ಯೂ 
ತಾಲೂಕದಲ್ಲಿ ಆನೆಗಳು ಯಿದೆ ಯಿಪ್ಪತ್ತೂ ಆನೆ ಬೇಕು 
ಯಂಬುದಾಗಿ ವುತ್ತರ ಸಹ ಬರಲಾಗಿ ಅವಾಗ ಯೂ 


ಇತಿಹಾಸ ದರ್ಶನ 


ಹೊಸಕೋಟೆಗೆ ದಕ್ಷಣ ದಿಕ್ಕಿನಲ್ಲಿ ಯಿದೆಯಂಬುದಾಗಿ 
ಸಮಾಚಾರ ತರಲು ಯಿ ತಂಮೆಂಗವುಡರು ಸ್ವಾರಿ ಬರಲಾಗಿ 
ಅರಾಂಣ್ಯ ದಲ್ಲೂ ಹುಲಿಕಲ್ಲಂ ಬಂಡೆ ಬಳಿಯಲು ಆನೆ ತವುತ 
ಗಿಣಿ ಆನೆಗಳು ಯಿಡಿಶಿ ರಾಯರಿಗೆ ಕಳುವಿಸಿ ಬೂ ಜನೆ 
ಗಳು ಶಿಕ್ಕಿದ ಸ್ತಳದಲ್ಲು ವಂದು ಸ್ತಳ ಮಾಡಬೇಕೆಂಬು 
ಾಗಿ ಭಂದು ಗ್ರಾಮವನ್ನು ಕಟ್ಟಿಶಿ ಅಧ ತಂಮ ಕಡೆ 
ಯಿಂದಾ ಲಿಂಗೆಗವುಡ ಯುವಕ ॥ ವಾಾಡಿಸಿ ಯಿರಲಾಗಿ 
ಅವಾಗ ಆ ಗ್ರಾಮದ ಬಳಿ ವಿಂಗೆಗವುಡನಕೆರೆ ಲ್ಲಿಂಗೆ 
ಗವುಡನ ತೋಪ್ಪ ಬಾವಿ ಸಹ ಕಟ್ಟಿಶಿ ಯಿರಲಾಗಿ 
ಆರಾಂಣ್ಯದಲ್ಲು ತೋಟಾಗಾರ್ರುಪಾಳ್ಯ ಪಂಟ್ಣಾಗೆರೆ 
ಶಿಡಿಹೊಸಕೋಟೆ ವಠಾಸ್ತಿ ಮಾದಾಪಂಟ್ಲದಲ್ಲಿ ತೋಟಾ 
ಗಾರು ಯಿದ್ದು ಕೊಂಡು ಯೂ ಲಿಂಗೆಗವುಡನ ಗ್ರಾಮದ 
ಮೇಲೆ ಕಲಹ ಮಾಡಲಾಗಿ ಆ ಲಿಂಗೆ ಗವುಡನ್ನು ಹೊಸ 
ಕೋಟೆಗೆ ಚಿಕ್ಕರಾಯ ತಂಮೆಗವುಡರ ಸಂಗತ ಅರಿಕೆ 
ಪಡಿಸಲಾಗಿ ಆವಾಗ ತಂಮೆಗವುಡರಂ ಪೊವಜಂ ತೆಗೆದು 
ಕೊಂಡು ಹೋಗಿ ಕೋಟಾಗಾರ್ರ ಸ್ಥಳಗಳ ಮೇಲೆ 
ಯಬದ್ಧ ಮಾಡಿ ಸ್ತಳಗಳ ಸ್ವಾಧೀನ ವರಾಡಿಕೊಂಡು 
ಲಿಂಗೆಗವೂಡನ್ನು ಯಿರುವ ಸ್ತಳದಲ್ಲಂ ಕೆಲವು ಪೊವುಜು 
ಮಾಡಿಸಿ ಯಿ ಹೊಸಕೋಟೆಯು ಸಹ ಪ್ರಭುತ್ವ ಮಾಡಿ 
ಕೊಂಡು ಯಿರಲಾಗಿ ಕೆಲವೂ ದಿವಸದ ವೆ 
ದೇಶದಿಂದಾ ಶ್ಕಾಲಿವಾಹನ ಶಕ ೧೩೨೮ನೆ 
ಸಂವತ್ಸರದಲ್ಲು ಪೆಷ್ಟಾಮಿಯವರ 
ಯೆಕೋಜಿ ಶಿವೋಜಿ ಯಂಬ ಸರದಾರ ಪವುಜಾ 
ಸಮೇತವಾಗಿ ಬಂದು ಹೊಸಕೋಟಿ ಮೇಲೆ ಬಹಳ 
ಯುದ್ಧ ವರಾಡಿ ಕಾಶಿಂಕಾನರೆಂಬ ಸರದಾರ್ರ ಕವೂಲಿನಲ್ಲಿ 
ಹೊಸಕೋಟೆ ಸ್ವಾಧೀನ ಮಾಡಿಕೊಂಡು ದಕ್ಷಿಣ ದಿಕ್ಕಿನಲ್ಲಿ 
ಆನೆಮಲೆಯಾಗಿಯಿರುವ ತೊಟಗಾರ ಸ್ತಳವನ್ನು ನಮಗೆ 
ಕೊಟ್ಟು ಅಲ್ಲಿ ಸ್ನ ಸ್ಲಳವನನೆ ಮಾಡುವ ಪರಿ ಯಂತ್ರ ಆರು 
ತಿಂಗಳು ಯೂ. ಹೊಸಕೋಟೆಯಲ್ಲಿ ಯಿಂದ್ಸು ಅಲ್ಲಿ 
ಸ್ವಳಮನೆ ಆದ ತರುವಾಯ ತಂಮ ಜಿಂದಾಗಾನಿ ಸಹಾ 
ವಾಗಿ ನವೂಸಾಗಿ ಹೋಗುವ ಮೇರೆಗೆ ಕರಾರು ಆಯಿಶತ್ತಿ 
ಆವಾಗ ಲಿಂಗೆಗವುಡನ ವ ವಾಕೆ (?) ಹಣ ಹೊಂನ್ನ್ನು 
ಕೊಟು ಅಲ್ಲಿ ದೊಡದಾಗಿ ವೂರು ಕಟ್ಟಿಶಿ ಕರೆಯಂನ್ನು 
ಕಟ್ಟಿಸುವ ಮೇರಿಗೆ ಕಳುವಿಸಿ ಕೊಡಲಾಗಿ ಆವಾಗ ಲಿಂಗೆ 
ಗವುಡನು ಹೋಗಿ ಗಿಡವಂನ್ನು ಕಡಿಶಿ ಸ್ವಲ್ಪಪವಾಗಿ 
ಕೋಟೆಯಂನ್ನು ಹಾಕಿಶಿ ದೊಡ ಕೆರೆಯನ್ನು ಕಟಿಶಿ ದೊರೆ 


ಇತಿಹಾಸ ದರ್ಶನ 


ಬಳಿಗೆ ಹೇಳಿಕಳುವಿಸಲಾಗಿ ಅವಾಗ ತಂಮೆಗವುಡರು 
ಬಂದು ಅಮೃತ ಮಲ್ಲಿಕಾರ್ಜುನ ದೇವಸ್ಥಾನ ತಂಮಸಂದ್ರ 
ಅಗ್ರಹಾರ ಸಹ ವರಾಡಿಶಿ ಆನೆಕಲ್ಲು ಯಂಬುದಾಗಿ 
ನಾಮದೇಹವಿಟು ಶ್ಯಾಲಿವಾಹನ ಶಕ ೧೩೨೯ನೆ ಸರ್ವ 
ಜಿತು ಸಂಮತ್ಸರ ಮಾಗಮಾಸದಲು ಆನೆಕಲ್ಲು ಸಂಸ್ತಾ 
ನಕ್ಕೂ ಅಮೃತಮಲ್ಲಿಕಾರ್ಜುನ ದೇವರಿಗೂ ತಂಮಾಂ 
ಬುಧಿಯೆಂಬ ದೊಡ್ಡಕೆರಿಗೂ ತಂಮಸಂದ್ರ ಆ ಗ್ರಾಮ 
ದಕ್ಕೂ ಯೇಕ ಕಾಲದಲ್ಲಿ ಪ್ರದಿಕ್ಷೆಯಂನ್ನು ಮಾಡಿಶಿ 
ಪುನಹ ಆನೇಕಲ್ಲು ಅತ್ತಿಬೆಲೆ ಕೋಟೆ ವಿಸ್ತಾರವಾಗಿ 
ಶ್ಯಾರುಪಾನ ಹಾಕಿಶಿ ಶೀಮೆ ವಿಸ್ತಾರ ಮಾಡಿಕೊಂಡು 
ಪ್ರಭುತ್ವ ಮಾಡಿಕೊಂಡು ಯಿರಲಾಗಿ ೧ ಚಿಕ್ಕರಾಯ 
ತಂಮೆಗವುಡರ ಕೊವರಾರ್ರು-೧  ಮುಂಮಡಿ ಕರಡು 
ತಂಮೆಗವುಡರು-೧ ಯಿವರ ಕೊಮಾರ್ರು ಮಂಂಮಡಿ 
ಚಿಕರಾಯರು ತಂಮೆಗವುಡರು ೧ ಯಿವರ ಕೊಮಾರ್ರು 
ವೀರ ನಂಜುಂಡ ತಂಮೆಗವೂಡರ್ರು-ಪ್ರಭುತ್ವ ವರಾಡಿ 
ಕೊಂಡು ಯಿರಲಾಗಿ ಶ್ಕಾಲಿವಾಹನ ಶಕೆ ೧೬೭೯ನೆ ಬಹು 
ಧಾನ್ಯ ಸಂವತ್ಸರಲು ನಾಬಬು ಹೈದರಲ್ಲಿ ಬಹುದರ್ರು 
ಸಂಸ್ತಾನಕೆ ಗದ್ದುಕೊಂಡು ಬೆಂಗುಳೂರಲ್ಲು ಮೂವತ್ತ 
ನಾಲ್ಕು ವರುಷ ಶರೆ ಹಾಕಿ ಯಿರಲಾಗಿ ಶಾಲಿವಾಹನ ಶಕೆ 
೧೭೧೩ನೆ ವಿರೋಧಿ ಕೃತುಸಂವತ್ಸರದಲು ಲಾಟು ವಾಲಿಸು 
ಮೆಂಡಿಸು ಬಹದರರರ್ರು ಶ್ರೀರಂಗಪಟಲದ ಮೇಲೆ 
ಪೊವುಜು ತೆಗೆದುಕೊಂಡು ಬರುವಲ್ಲು ಬೆಂಗುಳೂರ ಮೇಲೆ 
ಲಡಾಯಿ ವಾಡಿ ಹಲ್ಲ ವರಾಡಿ....... ಣ್ಯ ಹಾಕಿದಾಗ ವೀರ 
ನಂಜು ತಮ್ಮೆಗವುಡರ ಕೊವಕಾರ್ರು ಮುಂಮಡಿ ಐಮಗವು 
ಡರು ವುಬಯ ದಣಿಗಳಿಗೂ ಬೇಟಿ ಆಗಿ ನಜರುಹುಜ 
ರಾಯಿಶಿ ಕೈಫಿಯತ್ತೂ ಸಂಸ್ತಾನದ ವಿದಿವಕಾನ ಹೇಳಿ 
ಕೊಂಡದ್ದರಿಂದಾ ಸಂನ್ನದ್ದ ಶಿರೋನಾವೂ ಕೊಟು 
ಸಂಸ್ತನಕ್ಕೆ ಅಪ್ಪಣೆ ಕೊಡಲಾಗಿ ಅವಾಗ ಆನೆಕಲ್ಲಿಗೆ ಟಣ್ಯ 
ಹಾಕಿ ದೊರೆತನ ವಕಾಡಿಕೊಂಡೂ ಯಿರಲಾಗಿ ಶ್ರೀರಂಗೆ 
ಪಂಟ್ವಣ ಸಲ್ಲ ಆಗಿ ಪೊವುಜು ಹಿಂದಕ್ಕೆ ಕಣಿವೆ ಕೆಳಗೆ 
ಬರುವಲ್ಲು ನವುಂನ್ನು ಕುಂಪಣಿ ಸೀಮೆಯಲ್ಲಿ ಯಿರಲಾಗಿ 
ಶ್ಯಾಲಿವಾಹನ ಶಕೆ ೧೭೧೫ ಪ್ರಮಾದೀಚ ಸಂವತ್ಸರದಲು 
ಇಯಮಗವುಡರ ಪಟ್ಟದ ಶ್ರೀ ಗವುರಂವುನವರು ಕಿರಿ 
ಹೆಂಡತಿ ಚಂನಂಮನ್ನು ಚಿಕಂಮನ್ನು ದೊಡ್ಡ ದೊರೆ 
ಹೆಂಡತಿ ಕೆಂಪಮ್ಮ ಪಾರ್ವತಂಮನ್ನು ಯಿವರು "ಗ ಕೃತಾ 


ಅಲ್‌" 
ದಲ್ಲಿ ಅನುಕೂಲವಿಲ್ಲದ್ದರಿಂದ ಕರ್ನಲು ಅಲಕ ಸೌಂದರ 
[311 ೨೪೧ 


ರೀಟು ಬರಹದವರು ಕರಶಿ ಕೈಫಿಯತ್ತಾ ವಿಚಾರಿಶಿ 
ಕೆಂಪವಕ್ಮಾ ಪಾರ್ವತೆಂಮ್ಮನವರಿಗೆ ಯಿಂದಕ್ಕೆ ದೊಡ್ಡ 
ದೊರೆ ಯಿರುವಾಗೇ ಪಾಲು ತೇರುಗಡೆಯಕಾಗಿ ಯಿರೋ 
ದ್ರರಿಂದ ಸಂಸ್ತಾನದ ಹಕ್ಕಿಗೆ ಬಾಧಕವಿಲ್ಲವೆಂದು 
ಚಂನಂಮ್ಮಗೆ ವಂದು ಭಾಗ ತೇರುಗಡೆ ಮಾಡಿ ಚಿಕ್ಕಂ 
ಮನವ ಪಾದಲ್ಲಿ ಐಮಗವುಡರುಕೊಟ್ಟ ವಡಿವೆ ಅವಳಿಗೆ 
ಕೊಡಿಸಿ ಪೈಸಲ್‌ ವರಾಡಿ ಪೈಸಲು ನಾಮ ಬರೆಶಿಕೊಟು, 
ಐಮಗವುಡರ ಪಟ ಶ್ರೀಗವುರಂಮ್ಮನವರಿಗೆ ಕರ್ನಲು 
ಆಲಕ ಸೌಂದರ ರೀಟು ಬಹದರವರು ಹೇಳಿದ್ದು ಕ್ರಿಷ್ಣ 
ಗಿರಿಯಲ್ಲಿ ನೀವೂ ಯಿರಿ ಸ್ವಲ್ಪ ದಿನ ಸದರಿ ನಿಂಮ್ಮ 
ಸಂಸ್ತಾನ ನಿಮಗೆ ದೇವರು ದಯಾ ಮಾಡೆನು ಯಂಬು 
ದಾಗಿ ಅಪ್ಪಣೆ ಕೊಡಲಾಗಿ ಅದೆ ಪ್ರಕಾರಕ್ಕೆ ಕುಂಪಿಣಿ 
ಯವರಿಗೆ ದವಲಾ ವಕಾಡಬೇಕ್ಕು ಯಂಬುದಾಗಿ ಸದಾ 
ದೇವರಿಗೆ ಪಾರ್ತನೆ ವಣಾಡಿಕೊಂಡು ಯಿರಲಾಗಿ ಶ್ಯಾಲಿ 
ವಾಹನ ಶಕೆ ೧೭೨೦ ಕಾಳಾಯುಕ್ತಿ ಸಂಪತ್ಸರದಲು 
ಕುಂಪಣಿ ದಂಡು ಶ್ರೀರಂಗಪಟ್ಟಣಕ್ಕೆ ಬರುವಲು ಕರ್ನಲು 
ಅಲಾಕ ಸಾದರ ರೀಟು ಬಹದರವರು ಕರಶಿ ನಿಂಮಸ್ತಳ 
ವೆಂತರ ಕರಶಿ ದಂಡಿಗೆ ರಸ್ತೂಮ ವೇಶಿಯಂನ್ನು ನೆಡಿಶಿ 
ಖಬರ ವಗೆ ೈರೆ ಬಾತಮಯನ್ನು ಜನವಿಟ್ಟು ಹಾಜರಾಗಿ 
ಯಿರಬೇಕೆಂದು ಅಪ್ಪಣೆ ಕೊಡಲಾಗಿ ಅಪ್ಪಣೆ ಪ್ರಕಾರಕ್ಕೆ 
ದಂಡಿಗೆ ರಸ್ತೂಮ ವೇಶಿಯು ನಡೆಸುವ ಬಗ್ಗೆ ಬೇಪಾರಿ 
ವರ್ತಕಜನವಿಟ್ಟು ಆ ಖಬರ ವಗೈರ ಬಾತ್ತಮ ಜನ 
ವಿಟ್ಟು ಕಾದುಕೊಂಡು ಯಿರಲಾಗಿ ಆ ತೆರುವಾಯ್ಯ 
ಕರ್ನಲ್ಲು ಅಲಕ ಸೌಂದರರೀಟು ಬಹದರವರು ಜನಮಹಾ 
ರಿಸು ಬಹದರವರ ದಂಡು ಬರೋಮಾರ್ಗ ಕಾದು 
ಕೊಂಡೂ ಆ ಮೂರು ಪಾಳಿಯಲ್ಲಿ ಯಿ ಜನಲು ಹರಿಸಹ 
ಬದರರ ಬೇಟಿ ಮಾಡಿಶಿ ಪ್ರಕಾರಕ್ಕೆ ನೆಡಿಶಿ ಕೊಡಲಾ 
ದಿತ್ತು ಯೆಂಬದಾಗಿ ಕವುಲು ವುತ್ರ ಬರಶಿ ಕಳಿವಿಸದರಿಂದ 


ಮಾಡಿದೆ.) 


೨೪೨ 


ಅಪ್ಪಣೆ ಪ್ರಕಾರಕ್ಕೆ ಆ ಮೂರು ಬಳಿಲ್ಲಿ ಕಾದುಕೊಂಡು 
ಯಿದ್ದು ದಂಡಿನ ಕುಡಾ ಪೈಗಾಟು ಶೀಮೆಗೆ ರಾದಾರಿ 
ತೆಗೆದುಕೊಂಡು ಹೋಗಲಾಗಿ ಹೊಸೂರು ತಾಲೂಕು 
ಕೆಲಮಂಗಲ ಮಜರಿನಲ್ಲಿ ಜನಲ್ಲು ಹಾರಿಸು ಬಹದರವರು 
ನಂಮ ಮೆನತ್ತಾದಬೆ ಯಾವು. ವಾಡಿ ಚಿಕ್ಕರಾಯರ 
ಹೆಸರಿನಲ್ಲೂ ಸಂನದೂ ಶಿರೋನಾವೂ ಕೊಟ್ಟೂ 
ಸಂಸ್ತಾನಕ್ಕೆ ಅಪ್ಪಣೆ ಕೊಡಲಾಗಿ ಆನೇಕೆಲ್ಲು ಮೇಲೆ 
ಲಡಾಯಿ ವಾಡಿ ಸುಲತ್ತಾನ ಟಾಣ್ಯ ತೆಗೆಸಿ ಟಾಣ್ಯ 
ಹಾಕಿಕೊಂಡು ಕುಂಪಣಿ ಕೆಲಸ ಮುಕ್ಕವಾಗಿ ಸಂಸ್ತಾನದಲ್ಲಿ 
ದೊರೆತನ ವಕಾಡಿಕೊಂಡು ಯಿದೆವೂ ಶ್ಕಾಲಿವಾಹನ ಶಕೆ 
೧೭೨೧ನೆ ಶಿರಾರ್ತಿ ನಾವು ಸಂಮತ್ಸರ ಶ್ರಾವಣ ಮಾಸ 
ದಲೂ ಸಂಸ್ತಾನ ಮೆ ಸೂರಿಗೆ ಶೇರಿತೆಂದು ಮೈಸೂರವೆರ 
ಕಡೆ ಅಮಲರು ಬಂದೂ ಜೆಪ್ತಿ ವರಾಡಲಾಗಿ ಕುಂಪಣಿಗೆ 
ಶೇರಿದ ಪಾಳೆಗಳು ಅಂಕಂಸಗಿರಿ ಸುಳಿಗಿ (ರಿ) ಬಗಲೂರಂ 
ಮುಂತಾಗಿ ನೆಡಶಿ ಕೊಟ್ಟು ಯಿದಿದಾಗಿ ನಂಮ ಸಂಸ್ಥಾ 
ನವು ನಮಗೆ ಕೊಡಬೇಕು ಅಹಬೆತ್ತು ಯಿಂಯತಲಪರಿ.... 
ಕೀರ್ತಿ ಪೂರ್ತಿ ನವಾಸಿ ಯೊವು......."ಯೆಂಬದಾಗಿ 
ಚಂನಪಟದೆಲ್ಲಿ ಲಾಟು ಬಹದರವರುರಿಗೆ ಕೈಪಿಯತ್ತು 
ಬರದುಕೊಡಲಾಗಿ ಕರಿಕಟ್ಟಲ್ಲಿ ಅಲೆ. | ಮಾಡಿ ಯೂ 
ಕೈಪಿಯತ್ತೂ ಮೇಲೆ ಕ್ಲೋಸು ಬಹದರವರಿಗೂ 
ಪೂರ್ನಯ್ಯನವರಿಗೂ ಬರದು ಕೊಟ್ಟಿರು ಯೂ ಕಪಿ 
ಯತ್ತು ಕೊಡಲಾಗಿ ಕೆಚೇರಿಲಿ ಪಂಚರಾಗಿಯಿರಿ ಯಂಬು 
ದಾಗಿ ಹೇಳಿದರು ಕೆಲದಿವಸದ ಮೇಲೆ ಸಾವಿರ ವರಹ 
ಕೊಡಿಸುತ್ತೇವೆ ಯೂವಾಗೆ ನೆಂಮೆದಿಯಾಗಿಯಿರಿ ಮುಂದೆ 
ತೆರುಗಡೆ ಮಾಡ್ಲಿ... ಬಾಂಬುದಾಗಿ ಹ್ಹೆ... ಯ... 


ನಮ ಸಂಸ್ತಾನ ನನಗೆ ಕೊಡಿ... ಕುಂಪಣಿ 


(ಶ್ರೀ ಪಿ. ಎಸ್‌. ಶಿವಕುಮಾರ್‌, ಪಾಳ್ಕರಾರ್‌ ಬೀದಿ, ಆನೇಕಲ್‌ ಇವರಿಂದ ಪಡೆದಿದ್ದ ಛಾಯಾಪತಿ (ಮುರಾಕ್ಸ್‌)ಯಿಂದ ಪ್ರತಿ 


ಇತಿಹಾಸ ದರ್ಶನ 


